KA/ BG-GPO/2515/\WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಮಾರ್ಚ್‌ ೮, ೨೦೦೭ (ಪಾಲ್ಗುಣ ೧೭, ಶಕ ವರ್ಷ ೧೯೨೮) ಸಂಚಿಕೆ ೧೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 50 ಸೆಅಸೆ 2007, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2007 
ಎಸ್‌. ಸುರಂಜನ, ಐ.ಎ.ಎಸ್‌., ಮಹಾ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ರವರಿಗೆ, ದಿನಾಂಕ 8.1.2007 
ರಿಂದ 12.1.2007 ಹಾಗೂ 20.1.2007 ರಿಂದ 23.1.2007 ರವರೆವಿಗೆ (ಉದಿಸೆಲ) 9 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀ ಸಿ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 213 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
HIGH COURT OF KARNATAKA 
NOTIFICATION 
No. HCE . 113/2007 Bangalore, Dated: 20" January, 2007 

Dr M.G. Triveni, Lady Medical Officer working on depulation in the High Court Dispensary is 
granted Earned Leave for 14 days from 16.1.2007 to 29.1.2007 (bdi) on private affairs with permission to 
avail general holiday on 30.1.2007. 


Dr. Kashinath Dixit, Medical Officer is placed in additional charge of the duties of the above officer 
during the said leave period. 


Dr. M.G. Triveni, Medical Officer of this is reposted to the same post no expiry of the said period. 
By Order of the High Cour, 
P.R. 215 


A.S. PACHHAPURE 


Registar General 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಇ 310 ಪೊಸಿಪ 2006, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ, 2007 
ಡಿವೈಎಸ್‌ಪಿ ರವರಿಗೆ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ವಿ. ಗಣೇಶಪ್ಪ ಇವರಿಗೆ ಎಸ್‌ಪಿ (ಸಿವಿಲ್‌) 
ಮುಂಬಡ್ತಿ ನೀಡಿದ ದಿನಾಂಕ :17.7.2006 ರಿಂದ ಕೆಸಿಎಸ್‌ (ಆರ್‌ಪಿಪಿಪಿ) ನಿಯಮಗಳು, 1978ರ ನಿಯಮ 2 ಉಪ 
ಪೂರ್ವಾನ್ವಯವಾಗಿ (ವೇತನ ಶ್ರೇಣಿ ರೂ. 9.580-14,200) ಎಸ್‌ಪಿ (ಸಿವಿಲ್‌) (ನಾನ್‌-ಐಪಿಎಸ್‌) ಹುದ್ದೆಗೆ ಮುಂಬಡ್ತಿ 


ಶ್ರೀ ಮಾದಪ್ಪ, 
(ನಾನ್‌-ಐಪಿಎಸ್‌) ಹುದ್ದೆಗೆ 
ನಿಯಮ (1) (ಎ) ರನ್ವಯ 
ನೀಡಲಾಗಿದೆ. 


(೯೭) 


೯೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೨ 





ಮುಂಬಡ್ತಿಯ ನಂತರ, ಶ್ರೀ ಮಾದಪ್ಪ, ಎಸ್‌ಪಿ (ಸಿವಿಲ್‌) (ನಾನ್‌-ಐಪಿಎಸ್‌) ರವರನ್ನು ಖಾಲಿ ಇರುವ ಪ್ರಾಂಶುಪಾಲರು, 
ಕೆ.ಎಸ್‌.ಆರ್‌.ಪಿ. ತರಬೇತಿ ಶಾಲೆ, ಬೆಂಗಳೂರು ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ಲೋಕಸೇವಾ ಆಯೋಗದ ಸಂಖ್ಯೆ:ಪಿಎಸ್‌ಸಿ 1156/ಸಿಎನ್‌ ಎಸ್‌/06, ದಿ:30.12.2006ರಲ್ಲಿ ನೀಡಿದ ಸಹಮತಿಯನ್ಹಯ ಈ 
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 216 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 173 SFP 2006, Bangalore, Dated: 9" February, 2007 


The following officers of 1998 batch borne on Karnataka Cadre of IFS, are promoted to officiate in 
the Junior Administrative Grade (Non-Functional) of IFS viz., in the Scale of 12000-375-16500 with effect 
from 1.1.2007. 

1. Sri Bishwajit Mishra, IFS 

2. SriVipin Singh, IFS 

3. Smt Vanashri Vipin Singh, IFS 

By Order and in the name of the Governor of Karnataka, 
M. VASUDEVA MURTHY 
P.R. 217 Under Secretary to Government, 
Department of Personnel and Administrative Reforms (Services-1). 
ಒಳಾಡಳಿತ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 245 ಪಿಪಿಇ 2006, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ, 2007 

ಶ್ರೀ ಹೆಚ್‌.ಎಸ್‌. ನಾಗರಾಜ್‌, ಅಧೀಕ್ಷಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಪ್ರಸ್ತುತ ಪ್ರತಿ ನಿಯೋಜನೆಯ ಮೇರೆಗೆ 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯಲ್ಲಿ ಪ್ರಾರೂಪಣಾ ಸಹಾಯಕರ ಹುದ್ದೆಯಲ್ಲಿ 
ತರ್ಕವ್ಯ ನಿರ್ವಹಿಸುತ್ತಿರುವ ಇವರಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಅದೇಶದವರೆಗೆ ವೇತನ ಶ್ರೇಣಿ ರೂ. 
5575-125-5700-150-7200-200-8800-260-10620ರ ಆಡಳಿತಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಆಡಳಿತಾಧಿಕಾರಿ, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, ದಾವಣಗೆರೆ ಇಲ್ಲಿ ಶ್ರೀ ಮಂಜುನಾಥ, ಆಡಳಿತಾಧಿಕಾರಿ ಅವರ ವರ್ಗಾವಣೆಯಿಂದ ಖಾಲಿಯಾಗಿರುವ ಜಾಗದಲ್ಲಿ ಮುಂದಿನ 
ಆದೇಶದವರೆಗೆ ಸ್ತಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 
ಪಿ.ಆರ್‌. 218 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಕಾ ಮತುಸು ಹಾಗೂ ಕಾಫಿಪೋಸ ಮತ್ತು 
ಅಭಿಯೋಗ) 
PERSONNEL AND ADMINISTRATIVE REFORMS SECRETARIAT 
NOTIFICATION 

No. DPAR 250 SPS 2006, Bangalore, Dated: 13" February, 2007 

In partial modification of Government Notification of even number dated 3.1.2007 Sri Raman 
Gupta, IPS Probationer of 2005 batch is attached to the Dakshina Kannada District for 29 weeks District 
Practical Training. 

By Order and in the name of the Governor of Karnataka, 
M. VASUDEVA MURTHY 
P.R. 219 Under Secretary to Government, 
Department of Personnel and Administrative Reforms (Services-1). 


ಭಾಗ - ೨ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೯೯ 





ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ನಅಇ 154 ನಯೋಸೇ 2006, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2007 
ನಗರ ಯೋಜನಾ ಇಲಾಖೆಯ ಈ ಕೆಳಕಂಡ ನಗರ ಯೋಜನಾ ಪರ್ಯವೇಕ್ಷಕರುಗಳಿಗೆ, ಕಿರಿಯ ನಗರ ಯೋಜನಕರ ಹುದ್ದೆಗೆ (ವೇತನ ಶ್ರೇಣಿ 
ರೂ. 6000-13120) ಸ್ಥಾನಾಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗು ಮುಂದಿನ 


ಆದೇಶದವರೆಗೆ ನೇಮಿಸಲಾಗಿದೆ. 






































ಕ್ರ.ಸಂ ಹೆಸರು ಮತ್ತು ಪದನಾಮ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 
I ಶ್ರೀ ಎಂ. ಮಹಿದ್‌ ಅಖಿರ್‌, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, | ಚಾಮರಾಜನಗರ ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಬೆಳಗಾಂ. 
2 ಶ್ರೀ ಹೆಚ್‌. ಆರ್‌. ಕೃಷ್ಣಪ್ಪ, ನಿಯೋಜನೆ ಮೇಲೆ ರಾಜ್ಯ ನಗರ ಯೋಜನಾ ಮಂಡಳಿ, 
ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಶಿವಮೊಗ್ಗ. 
3 ಶ್ರೀ ಎಂ. ಶಂಕರಪ್ಪ, ನಗರ ಯೋಜನಾ ನಿರ್ದೇಶಕರ ಕಛೇರಿ, 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, | ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ತುಮಕೂರು. 
4 ಶ್ರೀ ಶಿವರಾಂ ಕೆ.ಪಿ. ಮೈಸೂರು ಮಹಾನಗರಪಾಲಿಕೆ, 
ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಮೈಸೂರು. 
5 ಶ್ರೀ ಹನುಮಂತರಾಯಪ್ಪ. ಬಿ. ಬೆಂಗಳೂರು ಮೈಸೂರು 
ನಗರ ಯೋಜನಾ ಸಹಾಯಕ ನಿರ್ದೇಶಕರು ಕಛೇರಿ, | ಇನ್‌ಫ್ರಾಸ್ಟಕ್ಷರ್‌ ಕಾರಿಡಾರ್‌ ಯೋಜನಾ ಪ್ರಾಧಿಕಾರ, 
ತುಮಕೂರು. ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
6 ಶ್ರೀ ಲಸುಮಾ ನಾಯಕ್‌, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ನಗರ ಯೋಜನಾ ಸಹಾಯಕ, ಹಾವೇರಿ, ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ನಿರ್ದೇಶಕರ ಕಛೇರಿ, ಹಾವೇರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 220 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ:ಆರ್‌ಡಿ 289 ಎಎಸ್‌ಡಿ 2006, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2007 


ವಿಷಯ: ಶ್ರೀ ರವನೀತ್‌ ಸಿಂಗ್‌, ಐ.ಎ.ಎಸ್‌., (ಪ್ರೋಬೇಷನರಿ) ರವರಿಗೆ ತಹಶೀಲ್ದಾರ್‌, ಶಿರಸಿ, ಉತ್ತರ ಕನ್ನಡ ಈ ಹುದ್ದೆಯ 
ಸ್ವತಂತ್ರ ಪ್ರಭಾರ ವಹಿಸಿಕೊಡುವ ಕುರಿತು. 
ಉಲ್ಲೇಖ: 1 ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಇವರ ಪತ್ರ ಸಂ;ಕಂ.ಶಾ: ಸಿಬ್ಬಂದಿ(1) ವಿವ/50/2006-07, 


ದಿನಾಂಕ:8.11.2006. 


2 ಅಧಿಕೃತ ಜ್ಞಾಪನ ಸಂ:ಡಿ.ಸಿ.ಎ.ಆರ್‌ 419 ಎಸ್‌ಎಎಸ್‌ 2005, ದಿನಾಂಕ:24.6.2006. 
ಶ್ರೀ ರವನೀತ್‌ ಸಿಂಗ್‌, ಐ.ಎ.ಎಸ್‌ (ಪ್ರೋಬೇಷನರಿ) ಇವರಿಗೆ ತಹಶೀಲ್ದಾರ್‌ ಕಛೇರಿ, ಶಿರಸಿಯಲ್ಲಿ ದಿನಾಂಕ:29.12.2006 ರಿಂದ 
17.2.2007 ರವರೆಗೆ ತಹಶೀಲ್ದಾರ್‌ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿಟ್ಟಿರುವುದಕ್ಕೆ ಮಂಜೂರಾತಿ ನೀಡಿ ಆದೇಶಿಸಿದೆ. 


ಪಿ.ಆರ್‌. 221 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 


ಸಂಖ್ಯೆ: ಕಂಇ 05 ಮುಸೇವಿ 2007, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ 2007 
ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಗ್ರೂಫ್‌ "ಎ' ಮತ್ತು ಗ್ರೂಫ್‌ "ಬಿ' ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್‌ "ಎ' 


ಮತ್ತು ಗ್ರೂಫ್‌ "ಬಿ' ಅಧಿಕಾರಿಗಳನ್ನು ಅವರುಗಳ ವಿರುದ್ದ ಇಲಾಖೆ ವಿಚಾರಣೆ ಬಾಕಿ ಇದ್ದಲ್ಲಿ ಹಾಗೂ ಅವರುಗಳ ಮೇಲೆ ಲೆಕ್ಕ ಪರಿಶೋಧನಾ 
ವರದಿಯಲ್ಲಿ ಕ್ರಮ ಕೈಗೊಳ್ಳಲು ಆಡಿಟ್‌ ಪ್ಯಾರ ಬಾಕಿ ಇದ್ದಲ್ಲಿ, ಇವರುಗಳಿಗೆ ತಾತ್ಕಾಲಿಕ ಪಿಂಚಣಿ ಬಿಡುಗಡೆ ಮಾಡುವ ಷರತ್ತಿಗೊಳಪಟ್ಟು 
ಕೆ.ಸಿ.ಎಸ್‌.ಆರ್‌. ನಿಯಮ 95 (1)ರನ್ವಯ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 























೧೦೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೨ 
ಕ್ರ. ಅಧಿಕಾರಿ ಹೆಸರು/ಕರ್ತವ್ಯ ನಿರ್ವಹಿಸುತ್ತಿರುವ ಕಛೇರಿ/ ವರ್ಗ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಸಂ. ದೇವಸ್ಥಾನ 
1 ಶ್ರೀ ವಿ.ಆರ್‌. ರಂಗಶಾಮಯ್ಯ ಎ 23.2.1949 28.2.2007 
ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿ 
ಉಂಬಳಿ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ 

2 ಶ್ರೀಮತಿ ಕಮಲಮ್ಮ ಐ 11.4.1949 30.4.2007 
ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಶ್ರೀ ಮಲ್ಪೆ ಮಹದೇಶ್ವರ ದೇವಸ್ಥಾನ, ಕೊಳ್ಳೇಗಾಲ ತಾ 

3 ಶ್ರೀಮತಿ ಮೋಹಿನಿ ಶೆಟ್ಟಿ, ಎ 28.5.1949 31.5.2007 
ದತ್ತಿ ಸಹಾಯಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ. 

















ಪಿ.ಆರ್‌. 222 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ. ರಾಮಚಂದ್ರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಇ 165 ಪೊಸಿಪ 2006, ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007 


ರಾಜ್ಯ ಪೋಲಿಸ್‌ ಇಲಾಖೆಯ ಈ ಕೆಳಕಂಡ ಡಿವೈ.ಎಸ್‌.ಪಿ. 


(ಸಿವಿಲ್‌) ರವರುಗಳಿಗೆ ವೇತನ ಶ್ರೇಣಿ ರೂ.9580-14200ಯ 


ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) ಹುದ್ದೆಗೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 























ಕ್ರ. ಪದೋನ್ನತಿ ಹೊಂದಿರುವ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿಯ ನಂತರ ನೇಮಿಸಲಾದ ಸ್ಥಳ 

ಸಂ. ಅಧಿಕಾರಿಯ ಹೆಸರು 

1 ಶ್ರೀ ವಿ.ಎಸ್‌. ಡಿಸೋಜ ಡಿವೈ.ಎಸ್‌.ಪಿ. ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌, ರಾಜ್ಯ 

ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಗುಪ್ತವಾರ್ತೆ, ಬೆಂಗಳೂರು ಖಾಲಿ ಹುದ್ದೆ 

2 ಶ್ರೀ ಬಿ.ವಿ. ನಾಯಕ್‌ ಡಿವೈ.ಎಸ್‌.ಪಿ. ದಾಂಡೇಲಿ ಉಪ ವಿಭಾಗ | ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌ ಹೆಸ್ಕಾಂ, 
ಹುಬ್ಬಳ್ಳಿ, ಖಾಲಿ ಹುದ್ದೆ 

3 ಶ್ರೀ ಎನ್‌. ಡಿ. ಮುಲ್ಲಾ ಎ.ಸಿ.ಪಿ ಹೈಕೋರ್ಟ್‌ ಭದ್ರತೆ ಡೆಪ್ಯೂಟಿ ಕಮೀಷನರ್‌ ಆಫ್‌ ಪೋಲಿಸ್‌ 
(ಪಿ.ಆರ್‌.ಓ) ಪೋಲಿಸ್‌ ಆಯುಕ್ತರ ಕಛೇರಿ, 
ಬೆಂಗಳೂರು ಖಾಲಿ ಹುದ್ದೆ 











ಮೇಲಿನ ಮುಂಬಡ್ತಿಗಳನ್ನು ಡಿವೈ.ಎಸ್‌.ಪಿ. ವೃಂದದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತ ಪಟ್ಟಿಯ ಆಧಾರದ ಮೇಲೆ ನೀಡಿದ್ದು, ಜೇಷ್ಠತಾ 


ಪಟ್ಟಿಯನ್ನು ಅಂತಿಮ ಗೊಳಿಸುವಲ್ಲಿ ಉದ್ಭವಿಸಬಹುದಾದ ಅಧಿಕಾರಿಗಳ ಜೇಷ್ಠತೆಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 223 


ಅಧಿಸೂಚನೆ 


ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಸಂಖ್ಯೆ : ಒಇ 519 ಪಿಪಿಇ 2005, ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಇ 519 ಪಿಪಿಇ 2005, ದಿನಾಂಕ:25.1.2007ರ ಕ್ರ.ಸಂ. (6ರಲ್ಲಿ ನಮೂದಿಸಿರುವ ಶ್ರೀ ಆರ್‌. 
ವಿ.ಶ್ರೀರಾಮರೆಡ್ಡಿ ಇವರಿಗೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಿಂದ ಸರ್ಕಾರಿ ಅಭಿಯೋಕರು/ಅಭಿಯೋಗ ಉಪನಿರ್ದೇಶಕರ 
(ಗ್ರೂಪ್‌-ಎ (ಹಿರಿಯ ಶ್ರೇಣಿ) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಕೋಲಾರದ ವಿಶೇಷ ನ್ಯಾಯಾಲಯ (ಎಸ್‌.ಸಿ/ಎಸ್‌.ಟಿ ಪ್ರಕರಣಗಳು) ದಲ್ಲಿ ಸರ್ಕಾರಿ 
ಅಭಿಯೋಜಕರ ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಸ್ಥಳ ನಿಯುಕ್ತಿ ಆದೇಶವನ್ನು ಮಾರ್ಪಡಿಸಿ, ಸದರಿ 
ಅಧಿಕಾರಿಯವರನ್ನು ಬೆಂಗಳೂರು ನಗರದ ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯದಲ್ಲಿ (ಸಿ.ಸಿ.ಹೆಚ್‌- 1) ಸರ್ಕಾರಿ ಅಭಿಯೋಜಕರಾಗಿದ್ದ ಫ್ರಿ 
ಎನ್‌.ಆರ್‌. ರಾಮಕೃಷ್ಣ ರವರ ವಯೋನಿವೃತ್ತಿಯಿಂದ ಖಾಲಿ ಇರುವ ಸ್ಥಾನಕ್ಕೆ ಸ್ಥಳ ನಿಯುಕ್ತಿಗೊಳಿಸಿದೆ. ಉಳಿದಂತೆ ಇವರ ದಿನಾಂಕ 25.1.2007ರ 
ಸರ್ಕಾರದ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. 


ಪಿ.ಆರ್‌. 224 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌. ನಿಸಾರ್‌ ಅಹಮದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ ( ಕಾ ಮತ್ತು ಸು ಮತ್ತು ಅಭಿಯೋಗಗಳು) 


ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೧೦೧ 





ಅಧಿಸೂಚನೆ 
ಸಂಖ್ಯೆ : ಒಇ 55 ಪೊಸಿಪ 2006, ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007 
ಶ್ರೀ ಸುಭಾಷ್‌ ಚ. ಗುಡಿಮನಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌ ಇವರು ಸ್ಥಳ ನೇಮಕಾತಿಗಾಗಿ ಕಾಯ್ದೆ ದಿನಾಂಕ:9.5.2005 
ರಿಂದ 20.6.2005 ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15) (ಎಫ್‌)ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿ ಎಂದು ಹಾಗೂ ದಿನಾಂಕ:21.6.2005 ರಿಂದ 23.6.2005 ರವರೆಗೆ ಪರಿವರ್ತಿತ ರಜೆ ಎಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 177 SPS 2006, Bangalore, Dated: 17% February, 2007 
Smt , Jija 5. Harisingh, IPS (KN-75), Additional Director General of Police and Managing Director, 
Jungle Lodges and Resorts Limited, Bangalore is promoted to officiate in the grade of Director General of 
Police in the Above Super Time Scale of IPS carrying the pay scale of Rs. 24050-650-26000 with 
immediate effect and she is posted for a day as Director General of Police & Commandant General, 
Homeguards and E/o Director, Civil Defence and Director, Fire Force, Bangalore vice Dr. Ajai Kumar 
Singh, IPS proceeding on leave. From the next day Dr. Ajai Kumar Singh, IPS is reposted as Director 
General of Police & Commandant General, Homeguards and E/o Director, Civil Defence and Director, 
Fire Force, Bangalore and Smt, Jia, 5. Harisingh, IPS is reposted as Director General of Police & 
Managing Director, Jungle Lodges and Resorts Limited, Bangalore in the upgraded post. 
By Order and in the name of the Governor of Karnataka, 
M. VASUDEVA MURTHY 
P.R. 226 Under Secretary to Government, 
Department of Personnel and Administrative Reforms (Services-1). 
HIGH COURT OF KARNATAKA 
NOTIFICATION No. HCE 2/2005 Bangalore, Dated: 17% February, 2007 
In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973, and all the other 
powers enabling thereunto, Hon'ble The Chief Justice is pleased to promote the following Senior 
Assistants of this office as Section Officers (Group-B) in grade of Rs 6000-150-7200-200-8800-260- 
10880-320-11200, with immediate effect in the vacancies noted against their names. 


ಪಿ.ಆರ್‌. 225 


1. Sri S. Kumaraswamy : In the vacancy caused due to retirement of Smt N. Latha Desai, Section 
Officer from service 

2. Sri M.R. Joshi: In the vacancy caused due to retirement of Sri Jeevanna Rao, Section 
Officer from service 

3. Sri M.N. Sripathi Rao: In the vacancy caused due to retirement of Sri B.V. Prabhakara, Section 
Officer from service 

4. Sri B.S. Nanjundaiah : In the vacancy caused due to retirement of Sri Veerabbadra, Section 
Officer from service 

5. Smt V. Nirmala : In the vacancy caused due to retirement of Sri L. Srinivas Murthy, Section 
Officer from service 

6. Sri M. Suresh: In the vacancy caused due to retirement of Sri H.K. Fakrulla Khan, Section 


Officer from service 
NOTE : The seniority of the officials at Sl. No. 4 to 6 is subject to finalisation of the Disciplinary 
Enquiry pending against Sri K.N. Heriji Rao, Senior Assistant. 
By Order of Hon'ble the Chief Justice, 
P.R. 227 A.P. MURARI 
Registar (Judicial) 


೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೨ 





HIGH COURT OF KARNATAKA 
NOTIFICATION 
No. HCE 61/2007 Bangalore, Dated: 17" February, 2007 
Sri Golla Narasimhulu, Section Officer of this office is permitted to retire from service on the 
afternoon of 31.3.2007 on attaining the age of superannuation and he will be relieved of his duties in this 
office on the afternoon of 30.3.2007 as 31.3.2007 is a general holiday. 
By Order of Hon'ble the Chief Justice, 
P.R. 228 A.P. MURARI 
Registar (Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 544 ಸಅಸೇ 2006, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2007 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿಸ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
32 ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗು ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದ ಮೇರೆಗೆ ಈ 
ಕೆಳಗಿನಂತೆ ಸ್ಥಳ ನಿಯುಕ್ತಿಗೊಳಿಸಿದೆ. 












































ಕ್ರ.ಸಂ ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ನಿಯಮ 32 ರಡಿ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ ಸ್ಥಳನಿಯುಕ್ತಿಗೊಳಿಸಲಾದ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ :ಇಲಾಖೆ ಹುದ್ದೆ: ಇಲಾಖೆ 
ಶ್ರೀ/ ಶ್ರೀಮತಿ 

1 ಕೆ.ಜಿ. ಶಶಿಕಲ, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಆ.ಸು ತಪಾಸಣೆ) ಶ್ರೀಮತಿ ಕೆ.ಎಸ್‌. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸರೋಜಮ್ಮ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

2 ಕೆ.ಡಿ. ಬೋಪಯ್ಯ, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಸಮನ್ವಯ) ಶ್ರೀ ಎಂ.ಕೆ. 
ಆರ್ಥಿಕ ಇಲಾಖೆ ಭರ್ಮರಾಜಪ್ಪ ಇವರು ರಜೆಯ ಮೇಲೆ ತೆರಳಿರುವುದರಿಂದ ತೆರವಾದ ಹುದ್ದೆ. 

3 ಎ.ಪಿ. ಅತ್ರೆ, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಇ.ಸು.ಇ. (ಸೇವೆಗಳು-1) - ಶ್ರೀ ಎಂ. 
ಸಿ.ಆ.ಸು.ಇ. (ಸೇವೆಗಳು-ಎ) ವಾಸುದೇವಮೂರ್ತಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 

4 ಎಂ.ಎಂ. ಹಿರೇಮಠ, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಶೀಷ್ಟಾಚಾರ-ವಿದೇಶಕೋಶ) - 
ಮುಖ್ಯಮಂತ್ರಿಯವರ ಸಚಿವಾಲಯ ಹೊಸದಾಗಿ ಸ್ಪಜಿಸಿದ ಹುದ್ದೆ. 

5 ಎಂ. ಮಹಾಲಕ್ಷ್ಮಮ್ಮ ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
ಕಂದಾಯ ಇಲಾಖೆ (ಭಾರತೀಯ ವೈದ್ಯ ಪದ್ದತಿ) - ಶ್ರೀ ಎಸ್‌.ಎನ್‌. ಕೃಷ್ಣಕುಮಾರ್‌ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

6 ಎಸ್‌. ಲೋಕನಾಥರಾವ್‌, ಶಾಖಾಧಿಕಾರಿ, ಅಧೀನ ಕಾರ್ಯದಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ- ಶ್ರೀ ಬಿ.ವಿ. 
ಒಳಾಡಳಿತ ಇಲಾಖೆ ಕುಮಾರಸ್ವಾಮಿ ಇವರ ಬಡ್ತಿಯಿಂದ ತೆರವಾದ ಹುದ್ದೆ 

7 ಎಂ.ಆರ್‌. ಮಹೇಶ್‌ ಕುಮಾರ್‌, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ., ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ -ಖಾಲಿ ಹುದ್ದೆ 
ಸಿ.ಆ.ಸು.ಇಲಾಖೆ (ರಜಾಮೀಸಲಾತಿ) 

8. ಕೆ. ಗಂಗಯ್ಯ, ಶಾಖಾಧಿಕಾರಿ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ 2 ಮತ್ತು 4) -ಶ್ರೀ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಪ್ರ.ಕಾ. ಆಪ್ತಶಾಖೆ | ಎಂ.ಜೆ.ಆಲಿ ಮೆಹದಿ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 

ಭಾಗ 


ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗು 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿದೆ. 























ಕ್ರ.ಸಂ ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ :ಇಲಾಖೆ 
ಶ್ರೀ! ಶ್ರೀಮತಿ 
1 ಕೆ.ಎಸ್‌. ಸರೋಜಮ್ಮ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
ಅಧೀನ ಕಾರ್ಯದರ್ಶಿ (ಸೇವೆಗಳು-1) -ಖಾಲಿ ಹುದ್ದೆ 
ಸಿ.ಆ.ಸು.ಇ (ಆ.ಸು-ತಪಾಸಣೆ) 
2 ಎಂ. ವಾಸುದೇವಮೂರ್ತಿ, ಅಧೀನ ಕಾರ್ಯದರ್ಶಿ, 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-3) ಶ್ರೀ ಕೆ. ರಘುರಾಮ ಭಂಡಾರಿ ಇವರ 
ಸಿ.ಆ.ಸು.ಇ (ಸೇವೆಗಳು-1) ಬಡ್ತಿಯಿಂದ ತೆರವಾದ ಹುದ್ದೆ 





ಕರ್ನಾಟಕ ರಾಜ್ಯಪತ್ರ, 


ಗುರುವಾರ ಮಾರ್ಚ್‌ ೮, ೨೦೦೭ ೧೦೩ 












































ಕ್ರ.ಸ ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ :ಇಲಾಖೆ 
ಶ್ರೀ/ ಶ್ರೀಮತಿ 

3 ಕೆ. ನಾರಾಯಣ, ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ-ಶ್ರೀ ಎಸ್‌. 
ಅಧೀನ ಕಾರ್ಯದರ್ಶಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ವಿಶಾಲಾಕ್ಷಮೃ ಇವರ ಬಡ್ತಿಯಿಂದ ತೆರವಾದ ಹುದ್ದೆ 

4 ಎಂ.ಎಸ್‌. ಪ್ರೇಮಚಂದ್ರ, ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ (ಬಿ.ಡಿ.ಎ.)-ಶ್ರೀ ಹೆಚ್‌. 
ಅಧೀನ ಕಾರ್ಯದರ್ಶಿ, ವಿಶ್ವನಾಥ್‌ ಇವರ ಬಡ್ತಿಯಿಂದ ತೆರವಾದ ಹುದ್ದೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿ 

5 ಗೋಪಾಲ್‌, ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಅಧೀನ ಕಾರ್ಯದರ್ಶಿ, ಇಲಾಖೆ-ಶ್ರೀಮತಿ ಕೆ.ವಿ. ಜಯಲಕ್ಷ್ಮಿ ಇವರ ಬಡ್ತಿಯಿಂದ ತೆರವಾದ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ. 

6 ವಿ. ವೆಂಕಟೇಶ್‌ಮೂರ್ತಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸಿಬ್ಬಂದಿ)-ಶ್ರೀ ಕೆ.ಹೆಚ್‌. ಶೇಷಗಿರಿ 
ಅಧೀನ ಕಾರ್ಯದರ್ಶಿ, ಇವರು ರಜೆಯ ಮೇಲೆ ತೆರಳಿರುವುದರಿಂದ ತೆರವಾದ ಹುದ್ದೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿ. 

7 ಎಸ್‌.ಎನ್‌. ಕೃಷ್ಣಕುಮಾರ್‌ , ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ (ಬಿ.ಸಿ.ಸಿ) -ಶ್ರೀ ಟಿ. 
ಅಧೀನ ಕಾರ್ಯದರ್ಶಿ, ರಂಗನಾಥ್‌ ಇವರ ಬಡ್ತಿಯಿಂದ ತೆರವಾದ ಹುದ್ದೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ದತಿ) 

8 ಎಸ್‌.ಜಿ. ಸಂಪತ್‌ ಕುಮಾರ್‌, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಕಾನೂನು ಕೋಶ) -ಖಾಲಿ ಹುದ್ದೆ. 
ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ (ಸಮನ್ವಯ ಮತ್ತು 
ಮಹಾನಗರ ಪಾಲಿಕೆ) 

9 ಆರ್‌.ಎಲ್‌. ಬಸಲಿಂಗೋಳ್‌, ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ (ಸಮನ್ವಯ ಮತ್ತು 
ಅಧೀನ ಕಾರ್ಯದರ್ಶಿ, ಮಹಾನಗರ ಪಾಲಿಕೆ)-ಶ್ರೀ ಎಸ್‌.ಜಿ. ಸಂಪತ್‌ ಕುಮಾರ್‌ ಇವರ 
ವರ್ಗಾವಣೆ ಆದೇಶದಲ್ಲಿ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 

ಪಿ.ಆರ್‌. 229 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 7 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ: 5ನೇ ಫೆಬ್ರವರಿ, 2007 


ಶ್ರೀಮತಿ ಆರ್‌. ರೂಪ, ಪ್ರೊಬೇಷನರಿ ತಹಶೀಲ್ದಾರ್‌, 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 1998 ನೇ ತಂಡ ಇವರಿಗೆ ಕರ್ನಾಟಕ ನಾಗರೀಕ 


ಸೇವಾ ನಿಯಮಾವಳಿಗಳ ನಿಯಮ 117 (1) (8) (0 ರನ್ವಯ ವೈದ್ಯಕೀಯ ಆಧಾರದ ಮೇಲೆ ದಿನಾಂಕ:21.4.2006 ರಿಂದ 20.8.2006 ರವರೆಗೆ 
ಅಸಾಧಾರಣ ರಜೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ. 


ಪಿ.ಆರ್‌. 230 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ(ಸೇವೆಗಳು-3) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಒಇ 33 ಪೊಸಿಪ 2007, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007 


ರಾಜ್ಯ ಪೋಲಿಸ್‌ ಇಲಾಖೆಯ ಪ್ರೊಬೇಷನರಿ ಡಿವೈ.ಎಸ್‌ 


-ಹಿ. (ಸಿವಿಲ್‌) ಶ್ರೀಮತಿ ಜಿ. ಸಂಗೀತಾ, ಕೆ.ಪಿ.ಎ. ತರಬೇತಿ ಹಾಗೂ ಪ್ರಯೋಗಿಕ 


ತರಬೇತಿಯನ್ನು ಪೂರೈಸಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು, ಇವರನ್ನು ಈ ಕೂಡಲೇ ಕಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಖಾಲಿ 
ಇರುವ ಡಿವೈ.ಎಸ್‌.ಪಿ. ದಾಂಡೇಲಿ ಉಪ ವಿಭಾಗ, ಉತ್ತರ ಕನ್ನಡ ಜಿಲ್ಲೆ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಪಿ.ಆರ್‌. 231 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೧೦೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೨ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಐ 106 ಎಂಜಿಎಸ್‌ 2004, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ, 2007 
ಶ್ರೀ ಎನ್‌.ಸಿ. ಸೊಣ್ಣೇಗೌಡ, ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಕೇಂದ್ರ 
ಕಛೇರಿಯಲ್ಲಿಯೇ, ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಜಯಚಂದ್ರ 
ಪಿ.ಆರ್‌. 232 ಸರ್ಕಾರದ ಅಧೀನ ಕಾರ್ಯದರ್ಶಿ,(ಗಣಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಲಾ 60 ಎಲ್‌ಎಜಿ 2006, ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ, 2007 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ (1977) ನಿಯಮ 562ರಲ್ಲಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಶ್ರೀ ಪಿ.ಜಿ. ಅಯ್ಯಪ್ಪ, ಅಪರ ಸರ್ಕಾರಿ ವಕೀಲರು, ವಿರಾಜಪೇಟೆ (ಕೊಡಗು ಜಿಲ್ಲೆ ಇವರನ್ನು ಸದರಿ ಹುದ್ದೆಯ ಕರ್ತವ್ಯಗಳಿಂದ 
ವಿಮುಕ್ತಿಗೊಳಸಿ ನಿಯಮ 26 (3)ರ ಮೇರೆಗೆ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಂ.ಬಿ. ನಾಣಯ್ಯ ಇವರನ್ನು ಸದರಿ ಹುದ್ದೆಗೆ ನೇಮಿಸಿದೆ. ಶ್ರೀ ಪಿ.ಜಿ. ಅಯ್ಯಪ್ಪ 
ಇವರಿಗೆ ನಿಯಮ 5(6) ರನ್ವಯ ಒಂದು ತಿಂಗಳ ಹೆಚ್ಚುವರಿ ರೀಟೇನರ್‌ ಫಿ ಪಾವತಿಸಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಶಿವಾನಂದ 
ಪಿ.ಆರ್‌. 233 ಸರ್ಕಾರದ ಅಧೀನ ಕಾರ್ಯದರ್ಶಿ,(ಆಡಳಿತ -1) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 21 ಸೆಅಸೇ 2007, ಬೆಂಗಳೂರು, ದಿನಾಂಕ: 5ನೇ ಫೆಬ್ರವರಿ, 2007 
ಶ್ರೀಮತಿ ಮೀರಾ ಸಕ್ಸೇನಾ, ಐ.ಎ.ಎಸ್‌., ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರ್‌ ಸೇಲ್ಸ್‌ ಇಂಟರ್‌ನ್ಯಾಷನಲ್‌ ಲಿ., ಬೆಂಗಳೂರು ರವರಿಗೆ, 


ದಿನಾಂಕ:30.1.2007 ರಿಂದ 10.2.2007 ರವರೆವಿಗೆ (ಉದಿಸೇ) 12 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 234 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
HIGH COURT OF KARNATAKA 
NOTIFICATION GOB(l) 15(170)/2005 Bangalore, Dated: 6" February, 2007 

Sri S.M. Channappanavar, Addl. Chief Judicial Magistrate, Bangalore Rural District, Bangalore, is 
permitted to surrender 30 days of Earned Leave from 1.10.2006 to 30.10.2006 (bdi) for the block period of 
2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as par the 
provisions contained in Rule 118(2) of K.C.S. Rs. 

By Order of the High Cour, 
P.R. 235 N. SAVANDAIAH 
Assistant Registar 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಒಇ 7 ಪೊಸಿಪ 2007, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007 

ಶ್ರೀ ಜಿ.ಎಸ್‌. ಭಾವೀಮನಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಪೊಲೀಸ್‌ ಪ್ರಧಾನ ಕಛೇರಿ, ಬೆಂಗಳೂರು ರವರನ್ನು 

ಸಾರ್ವಜನಿಕ ಹಿತದೃಷ್ಟಿಯಿಂದ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಖಾಲಿ ಇರುವ ಡಿವೈ.ಎಸ್‌.ಪಿ., ಶಹಬಾದ 


ಉಪ ವಿಭಾಗ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 238 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 


